KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 








ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೫, ೨೦೦೮ (ಪುಷ್ಯ ೪, ಶಕ ವರ್ಷ ೧೯೩೦) ಸಂಚಿಕೆ ೫೧ 
ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)22/04-05, ದಿನಾಂಕ: 28ನೇ ಅಕ್ಟೋಬರ್‌ 2008 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ಥಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 
ತಾಲ್ತೂಕು: ತುರುವೇಕೆರೆ ಗ್ರಾಮ: ಬೊಮ್ಮೇನಹಳ್ಳಿ, ಚಿಕ್ಕಶೆಟ್ಟಿಕೆರೆ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
ಗ್ರಾಮ॥: ಬೊಮ್ಮೇನಹಳ್ಳಿ 
1 32 ಪೈ ಮುಷ್ತಿ 1-05 01-11-2004 
2 32 ಪೈ ಖುಷ್ಟಿ 0-11 01-11-2004 
ಗ್ರಾಮ। : ಚಿಕ್ಕಶೆಟ್ಟಕೆರೆ 
3 4] ಮುಷ್ಟಿ 0-04 0-12 ಸೆಪ್ಟೆಂಬರ್‌ 1996 
4 ೨5/1 ಮುಷ್ತಿ 0-03 0-09 ಸೆಪ್ಟೆಂಬರ್‌ 1996 























(೧೩೬೧ ) 


















































೧೩೬.೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೬ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
5 56 ಮುಷ್ತಿ 0-11 0-34 ಸೆಪ್ಟೆಂಬರ್‌ 1996 
6 57 ಮುಷ್ತಿ 0-04 ಸೆಪ್ಟೆಂಬರ್‌ 1996 
ಚೆ 58 ಖುಷ್ಟಿ 0-08 0-24 ಸೆಪ್ಟೆಂಬರ್‌ 1996 
8 118 ಖುಷ್ಟಿ 0-12 0-34 ಸೆಪ್ಟೆಂಬರ್‌ 1996 
9 131 ಮುಷ್ತಿ 0-03 0-10 ಸೆಪ್ಟೆಂಬರ್‌ 1996 
10 147 ಮುಷ್ಠಿ 0-08 0-26 ಸೆಪ್ಟೆಂಬರ್‌ 1996 
ಖರಾಬು 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 452 ಹೇಮಾವತಿ ನಾಲಾವಲಯ, ತುಮಕೂರು. 


ವಿಶೇಷ ಭೂಸ್ಸಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 


ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 


ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)24/03-04, ದಿನಾಂಕ: 28ನೇ ಅಕ್ಟೋಬರ್‌ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 


ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 



































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಹೊಣಕೆರೆ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1 25/1 ಖುಷ್ಟಿ 0-18 0-43 05.08.1995 
J. 25/2 ಖುಷ್ಟಿ 0-18 0-43 05.08.1995 
3 26/la ಮುಷ್ತಿ 0-14 0-37 05.08.1995 
4 26/ಬಿ ಮುಷ್ತಿ 0-09 0-24 05.08.1995 
5 26/1 ಮುಷ್ಠಿ 0-11 0-29 05.08.1995 
26/ಸಿ2 ಮುಷ್ತಿ 0-07 0-18 
6 26/ಡಿ ಮುಷ್ಠಿ 0-29 0-76 05.08.1995 
ಖರಾಬ್‌ (ಬಿ) 
0-01 
7 26/2 ಖುಷ್ಟಿ 0-13 0-34 05.08.1995 
8 30/1 ಮುಷ್ತಿ 1-21 2-18 05.08.1995 
9 31 ಮುಷ್ತಿ 1-08 1-71 05.08.1995 
10 32/ ಮುಷ್ತಿ 0-03 0-07 05.08.1995 






























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ೧೩೬೩ 
ಕ್ರಸ ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1] 43/1 ಮುಷ್ಠಿ 1-12 2-01 05.08.1995 
ಖರಾಬು 0-10 
12 43/2 ಖುಷ್ಟಿ 0-07 0-21 05.08.1995 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 453 ಹೇಮಾವತಿ ನಾಲಾವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


4(1) ರದ್ದಿಯಾತಿ ಅಧಿಸೂಚನೆ 


ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂಎಸ್‌.ಆರ್‌ 31/08-09, ದಿನಾಂಕ: 15ನೇ ಅಕ್ಟೋಬರ್‌ 2008 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: 
ಎಲ್‌ಎಕ್ಕೂ:ಎಸ್‌ಆರ್‌:76/2007-08, ದಿನಾಂಕ 26.03.2008 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 
ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ 05.06.2008ರ ಕರ್ನಾಟಕ ರಾಜ್ಯ ಪತ್ರದ ಪುಟ 736 
ರಿಂದ 739 ರವರೆಗೆ ಭಾಗ-6ರಲ್ಲಿ ರಾಯವಾರ, ಚೆನ್ನಶೆಟ್ಟಿಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ 
ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ ಕೆಳಕಂಡ 
ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸೀರ್ಣಕ್ಕಿಂತ ಕಡಿಮೆ 
ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆ೦ದು ಕಂಡು ಬಂದಿರುವುದರಿಂದ ಕಲಂ 461) ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದ 

ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 







































































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಸಬ 
ತಾಲ್ತೂಕು: ಗುಬ್ಬಿ ಗ್ರಾಮ: ರಾಯವಾರ, ಚೆನ್ನಶೆಟ್ಟಿಹಳ್ಳಿ 
ಕ. | 40ರ ಹಿಡುವಳಿದಾರರ ಹೆಸರುಗಳು ಸ.ನಂ ತರಹೆ ಭೂ ಸ್ವಾಧೀನಕ್ಕೊಳ 
ಸಂ. | ಕ್ರಸಂ. ಪಡೆದ ಕಡಿಮೆಯಾದ 
ವಿಸ್ತೀರ್ಣ 
1. ಗ್ರಾಮ: ರಾಯವಾರ 

1 4 ಚಿಕ್ಕಮ್ಮ ಸಣ್ಣೀರಯ್ಯ, ವೀರಮ್ಮ 18/2 ಖುಷ್ತಿ 0-04 

2 7 ದ್ರಾಕ್ಷಾಯಣಿ 17/2 ಖುಷ್ಕಿ 0-2 

3 8 ನರಸಿಂಹಮೂರ್ತಿ 17/3 ಖುಷ್ತಿ 0-01 

ಒಟ್ಟು ಖುಷ್ಕಿ 0-07 
2. ಗ್ರಾಮ: ಚನ್ನಶೆಟ್ಟಿಹಳ್ಳಿ 

4 22 | ಶಕುನಿರಂಗಯ್ಯ ಕೆಂಪಯ್ಯ, ಬ್ಯಾಟಮ್ಮ 5 ಖಿಷ್ಠಿ 0-02 

5 23 ಲಕ್ಷ್ಮಮ್ಮ 25/ಎ1 ಖುಷ್ಟಿ 0-01 

6 24 (ಸಂಪತ್ತಕುಮಾರ್‌, ಪ್ರಕಾಶ್‌ ನಾರಾಯಣ, 35 ಖುಷಿ 0-02 

ಜಯರಾಮಯ್ಯ 

7 27 ಅರ್ಚಕ ಮಲ್ಲಣ್ಣ ಗುಬ್ಬಿಯಪ್ಪ ದೇವರು 33 ಖುಷ್ತಿ 0-03 

$ 28 ನಂಜಯ್ಯ, ಜ್ಞಾನೇಶ್ವರ 45/7 ಖುಷ್ತಿ 0-03 

9 30 ಹುಚ್ಚಪ್ಪ 59/5 ಮುಷ್ತಿ 0-04 

10 33 ಚಿಕ್ಕಬ್ಯಾಟಪ್ಪ ರಾಜಶೇಖರಪ್ಪ ಸೋಮಶೇಖರ 61 ಖುಷ್ತಿ 0-04 

ಒಟ್ಟು ಖುಷ್ಕಿ 0-19 
ಎರಡು ಗ್ರಾಮಗಳ ಒಟ್ಟು ವಿಸ್ತೀರ್ಣ ಖುಷ್ಮಿ 0-26 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 458 ತುಮಕೂರು ಜಿಲ್ಲೆ, ತುಮಕೂರು. 








೧೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೬ 





ತಹಶೀಲ್ದಾರ್‌ ರವರ ಕಾರ್ಯಾಲಯ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಯಲಹಂಕ ಉಪನಗರ, ಬೆಂಗಳೂರು 
ಸಂಖ್ಯೆ:ಎಲ್‌.ಎನ್‌.ಡಿ (ಎನ್‌ಎ) ಸಿಆರ್‌: 426/2008-09 
ಸಾರ್ವಜನಿಕ ಪ್ರಕಟಣೆ 
ನಮೂನೆ 27 
94ನೇ ನಿಯಮದ 68(1)ನೇ ಪಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಗುಂಡುತೋಪು 
ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪಕರಣದ(1)ನೇ ಉಪ ಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಗುರಿಡುತೋಪು ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಗುಂಡು ತೋಪು ಜಮೀನಿನಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ 
ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದು ಎ೦ದು ಉದ್ದೇಶಿಸಿ, ಈ ಮೂಲಕ ಘೋಷಿಸುತ್ತದೆ. 

2. ಸದರಿ ಜಮೀನಿನಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವುದೇ 
ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ 90 (ತೊಂಬತ್ತು) ದಿನಗಳೊಳಗೆ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕಂ ಮಾಡಲಾದ 
ಮೊಬಲಗು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್‌ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು 
ಮತ್ತು ಕ್ಲೈ೦ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರ್‌ ಪರಿಶೀಲಿಸತಕ್ಕದ್ದು. 


ಅನುಸೂಚಿ 
ಭಾಗ ಇತ್ಯಾದಿ ಇರುವ ಗ್ರಾಮಗಳು ಜಕ್ಕೂರು 
ತಾಲ್ಲೂಕು ಕ ಬೆ೦ಗಳೂರು ಉತ್ತರ (ಅಪರ) 
ಜಿಲ್ಲೆ : ಬೆಂಗಳೂರು ನಗರ 
ಗುಂಡು ತೋಪು ಮೊದಲಾದುದರ ಭಾಗ ಕ ಸರ್ಕಾರಿ ಗುಂಡು ತೋಪು 
ಅಥವಾ ಭಾಗದ ವರ್ಣನೆ ಸ.ನಂ. 86 
ಗು೦ಡು ತೋಪು ಜಮೀನಿನ ವಿಸ್ತೀರ್ಣ ತ 2-12 ಗುಂಟೆ 
ಮೇರೆ ಪೂರ್ವಕ್ಕೆ:ಸ.ನಂ. 76ರ ಜಮೀನು 
ಪಶ್ಚಿಮಕ್ಕೆ-ರಾಜಕಾಲುವೆ 
ಉತ್ತರಕ್ಕೆ;ಸ.ನಂ.76ರ ಜಮೀನು 
ದಕ್ಷಿಣಕ್ಕೆ:ರಾಜಕಾಲುವೆ 
ತಹಶೀಲ್ದಾರ್‌, 
ಪಿ.ಆರ್‌. 485 ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, 
ಯಲಹಂಕ. 


ತಹಶೀಲ್ದಾರ್‌ ರವರ ಕಾರ್ಯಾಲಯ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಯಲಹಂಕ ಉಪನಗರ, ಬೆಂಗಳೂರು 
ಸಂಖ್ಯೆ:ಎಲ್‌.ಎನ್‌.ಡಿ (ಎನ್‌ಎ) ಸಿಆರ್‌: 427/2008-09 
ಸಾರ್ವಜನಿಕ ಪ್ರಕಟಣೆ 
ನಮೂನೆ 27 
94ನೇ ನಿಯಮದ 68(1)ನೇ ಪಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಗುಂಡುತೋಪು 
ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪಕರಣದ(1)ನೇ ಉಪ ಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಗುರಿಡುತೋಪು ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಗುಂಡು ತೋಪು ಜಮೀನಿನಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ 
ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದು ಎ೦ದು ಉದ್ದೇಶಿಸಿ, ಈ ಮೂಲಕ ಘೋಷಿಸುತ್ತದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ೧೩೬೫ 





2. ಸದರಿ ಜಮೀನಿನಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವುದೇ 
ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ 90 (ತೊಂಬತ್ತು) ದಿನಗಳೊಳಗೆ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕಂ ಮಾಡಲಾದ 
ಮೊಬಲಗು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್‌ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು 
ಮತ್ತು ಕ್ಲೈ೦ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರ್‌ ಪರಿಶೀಲಿಸತಕ್ಕದ್ದು. 


ಅನುಸೂಚಿ 
ಭಾಗ ಇತ್ಯಾದಿ ಇರುವ ಗ್ರಾಮಗಳು ಕೆಂಪಾಪುರ 
ತಾಲ್ಲೂಕು ಕ ಬೆ೦ಗಳೂರು ಉತ್ತರ (ಅಪರ) 
ಜಿಲ್ಲೆ : ಬೆಂಗಳೂರು ನಗರ 
ಗುಂಡು ತೋಪು ಮೊದಲಾದುದರ ಭಾಗ 4 ಸರ್ಕಾರಿ ಗುಂಡು ತೋಪು 
ಅಥವಾ ಭಾಗದ ವರ್ಣನೆ ಸ.ನಂ. 23 
ಗುಂಡು ತೋಪು ಜಮೀನಿನ ವಿಸ್ತೀರ್ಣ ಕ 1-12 ಗುಂಟೆ 
ಮೇರೆ ಪೂರ್ವಕ್ಕೆ:ಸ.ನಂ. 82 ಮತ್ತು 87ರ ಜಮೀನು 
ಪಶ್ಚಿಮಕ್ಕೆ:ಹಿಡುವಳಿ ಜಮೀನು 
ಉತ್ತರಕ್ಕೆ:ಸ.ನಂ.94 ಮತ್ತು 95ರ ಜಮೀನು 
ದಕ್ಷಿಣಕ್ಕೆ:ರಸ್ತೆ 
ತಹಶೀಲ್ದಾರ್‌, 
ಪಿ.ಆರ್‌. 486 ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, 
ಯಲಹಂಕ. 


ತಹಶೀಲ್ದಾರ್‌ ರವರ ಕಾರ್ಯಾಲಯ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಯಲಹಂಕ ಉಪನಗರ, ಬೆಂಗಳೂರು 
ಸಂಖ್ಯೆ:ಎಲ್‌.ಎನ್‌.ಡಿ (ಎನ್‌ಎ) ಸಿಆರ್‌: 429/2008-09 
ಸಾರ್ವಜನಿಕ ಪ್ರಕಟಣೆ 
ನಮೂನೆ 27 
94ನೇ ನಿಯಮದ 68(1)ನೇ ಪಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ಪತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಗುಂಡುತೋಪು 
ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ(1)ನೇ ಉಪ ಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಗು೦ಡುತೋಪು ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಗುಂಡು ತೋಪು ಜಮೀನಿನಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ 
ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದು ಎ೦ದು ಉದ್ದೇಶಿಸಿ, ಈ ಮೂಲಕ ಘೋಷಿಸುತ್ತದೆ. 

2. ಸದರಿ ಜಮೀನಿನಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವುದೇ 
ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ 90 (ತೊಂಬತ್ತು) ದಿನಗಳೊಳಗೆ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ರೈಂ ಮಾಡಲಾದ 
ಮೊಬಲಗು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್‌ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು 
ಮತ್ತು ಕ್ಲೈ೦ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರ್‌ ಪರಿಶೀಲಿಸತಕ್ಕದ್ದು. 

ಅನುಸೂಚಿ 
ಭಾಗ ಇತ್ಯಾದಿ ಇರುವ ಗ್ರಾಮಗಳು ಕ ಅಳ್ಳಾಳಸಂದ್ರ 
ತಾಲ್ಲೂಕು | ಬೆಂಗಳೂರು ಉತ್ತರ (ಅಪರ) 


೧೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೬ 





ಜಿಲ್ಲೆ ಬೆಂಗಳೂರು ನಗರ 

ಗುಂಡು ತೋಪು ಮೊದಲಾದುದರ ಭಾಗ 4 ಸರ್ಕಾರಿ ಗುಂಡು ತೋಪು 

ಅಥವಾ ಭಾಗದ ವರ್ಣನೆ ಸ.ನಂ. 62 

ಗುಂಡು ತೋಪು ಜಮೀನಿನ ವಿಸ್ತೀರ್ಣ | 2-20 ಗುಂಟೆ 

ಮೇರೆ 3 ಪೂರ್ವಕ್ಕೆಸ.ನಂ. 20,61 ಮತ್ತು 63ರ ಜಮೀನು 


ಪಶ್ಚಿಮಕ್ಕೆ:ಸ.ನ೦.4 ಮತ್ತು 15ರ ಜಮೀನು 
ಉತ್ತರಕ್ಕೆ:ಸ.ನಂ. 16ರ ಜಮೀನು 
ದಕ್ಷಿಣಕ್ಕೆ:ಸರ್ವೆ ನಂ.3ರ ಜಮೀನು 
ತಹಶೀಲ್ದಾರ್‌, 
ಪಿ.ಆರ್‌. 487 ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, 
ಯಲಹಂಕ. 
ತಹಶೀಲ್ದಾರ್‌ ರವರ ಕಾರ್ಯಾಲಯ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಯಲಹಂಕ ಉಪನಗರ, ಬೆಂಗಳೂರು 
ಸಂಖ್ಯೆ:ಎಲ್‌.ಎನ್‌.ಡಿ (ಎನ್‌ಎ) ಸಿಆರ್‌: 431/2008-09 
ಸಾರ್ವಜನಿಕ ಪ್ರಕಟಣೆ 
ನಮೂನೆ 27 
94ನೇ ನಿಯಮದ 68(1)ನೇ ಪಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಗುಂಡುತೋಪು 
ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ()ನೇ ಉಪ ಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಗುಂಡುತೋಪು ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಗುಂಡು ತೋಪು ಜಮೀನಿನಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ 
ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದು ಎ೦ದು ಉದ್ದೇಶಿಸಿ, ಈ ಮೂಲಕ ಘೋಷಿಸುತ್ತದೆ. 

2. ಸದರಿ ಜಮೀನಿನಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವುದೇ 
ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ 90 (ತೊಂಬತ್ತು) ದಿನಗಳೊಳಗೆ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕಂ ಮಾಡಲಾದ 
ಮೊಬಲಗು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್‌ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು 
ಮತ್ತು ಕ್ಲೈ೦ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರ್‌ ಪರಿಶೀಲಿಸತಕ್ಕದ್ದು. 


ಅನುಸೂಚಿ 

ಭಾಗ ಇತ್ಯಾದಿ ಇರುವ ಗ್ರಾಮಗಳು ತಿಂಡ್ಲು 

ತಾಲ್ಲೂಕು ; ಬೆ೦ಗಳೂರು ಉತ್ತರ (ಅಪರ) 

ಜಿಲ್ಲೆ ಕ ಬೆ೦ಗಳೂರು ನಗರ 

ಗುಂಡು ತೋಪು ಮೊದಲಾದುದರ ಭಾಗ ಸರ್ಕಾರಿ ಗುಂಡು ತೋಪು 

ಅಥವಾ ಭಾಗದ ವರ್ಣನೆ ಸ.ನಂ. 81 

ಗುಂಡು ತೋಪು ಜಮೀನಿನ ವಿಸ್ಮೀರ್ಣ ಕ 3-09 ಗುಂಟೆ 

ಮೇರೆ ; ಪೂರ್ವಕ್ಕೆ:ಸ.ನಂ.1 ಮತ್ತು 2ರ ಜಮೀನು 
ಪಶ್ಚಿಮಕ್ಕೆ.ಸ.ನಂ.3ರ ಜಮೀನು 
ಉತ್ತರಕ್ಕೆ:ಜಿ.ಕೆ.ವಿ.ಕೆ.ರವರ ಜಮೀನು 
ದಕ್ಷಿಣಕ್ಕೆ:ರಸ್ತೆ 

ತಹಶೀಲ್ದಾರ್‌, 
ಪಿ.ಆರ್‌. 488 ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, 


ಯಲಹಂಕ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ೧೩೬೭ 





ತಹಶೀಲ್ದಾರ್‌ ರವರ ಕಾರ್ಯಾಲಯ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಯಲಹಂಕ ಉಪನಗರ, ಬೆಂಗಳೂರು 
ಸಂಖ್ಯೆ:ಎಲ್‌.ಎನ್‌.ಡಿ (ಎನ್‌ಎ) ಸಿಆರ್‌: 433/2008-09 
ಸಾರ್ವಜನಿಕ ಪ್ರಕಟಣೆ 
ನಮೂನೆ 27 
94ನೇ ನಿಯಮದ 68(1)ನೇ ಪಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ಪತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಕುಂಟೆ ಭಾಗವು 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ(1)ನೇ ಉಪ ಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಕುಂಟಿ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಕುಂಟೆ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು 
ಕೊನೆಗೊಳ್ಳತಕ್ಕದ್ದು ಎ೦ದು ಉದ್ದೇಶಿಸಿ, ಈ ಮೂಲಕ ಘೋಷಿಸುತ್ತದೆ. 

2. ಸದರಿ ಜಮೀನಿನಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವುದೇ 
ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ 90 (ತೊಂಬತ್ತು) ದಿನಗಳೊಳಗೆ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅ೦ತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ರೈಂ ಮಾಡಲಾದ 
ಮೊಬಲಗು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್‌ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು 
ಮತ್ತು ಕ್ಲೈ೦ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರ್‌ ಪರಿಶೀಲಿಸತಕ್ಕದ್ದು. 


ಅನುಸೂಚಿ 
ಭಾಗ ಇತ್ಯಾದಿ ಇರುವ ಗ್ರಾಮಗಳು : ತಿಂಡ್ಲು 
ತಾಲ್ಲೂಕು | ಬೆಂಗಳೂರು ಉತ್ತರ (ಅಪರ) 
ಜಿಲ್ಲೆ ಬೆಂಗಳೂರು ನಗರ 
ಗುಂಡು ತೋಪು ಮೊದಲಾದುದರ ಭಾಗ ; ಸರ್ಕಾರಿ ಕುಂಟೆ 
ಅಥವಾ ಭಾಗದ ವರ್ಣನೆ ಸ.ನಂ. 27 
ಗುಂಡು ತೋಪು ಜಮೀನಿನ ವಿಸ್ತೀರ್ಣ ; 1-12 ಗುಂಟೆ 
ಮೇರೆ ; ಪೂರ್ವಕ್ಕೆ:ಸ.ನಂ.28 ಮತ್ತು 30ರ ಜಮೀನು 
ಪಶ್ಚಿಮಕ್ಕೆ;ಸ.ನಂ.1 ಮತ್ತು 2ರ ಜಮೀನು 
ಉತ್ತರಕ್ಕೆ;ಸ.ನಂ.26ರ ಜಮೀನು 
ದಕ್ಷಿಣಕ್ಕೆ:ಗಾಮಠಾಣಾ 
ತಹಶೀಲ್ದಾರ್‌, 
ಪಿ.ಆರ್‌. 489 ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, 
ಯಲಹಂಕ. 
ತಹಶೀಲ್ದಾರವರ ಕಾರ್ಯಾಲಯ, ಬೆಂಗಳೂರು ದಕ್ಷಿಣ ತಾಲ್ಲೂಕು 
ಅಧಿಸೂಚನೆ 


ಸಂ: ಎಲ್‌ಎನ್‌ಡಿ:ಸಿಆರ್‌:72:08-09, ದಿನಾಂಕ: 17ನೇ ನವೆಂಬರ್‌ 2008 
ವಿಷಯ: ಬೆ೦ಗಳೂರು ದಕ್ಷಿಣ ತಾಲ್ಲೂಕು ಉತ್ತರಹಳ್ಳಿ ಹೋಬಳಿ ಗೊಲ್ಲಹಳ್ಳಿ ಗ್ರಾಮ ಸರ್ವೆ ನಂ: 54 ರಲ್ಲಿ 
ಅಗ್ನಿಶಾಮಕ ಠಾಣೆ ಕಟ್ಟಡ ನಿರ್ಮಾಣ ಮಾಡಲು ಜಮೀನು ಮಂಜೂರು ಬಗ್ಗೆ. 
ಉಲ್ಲೇಖ: ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಬೆಂಗಳೂರುರವರ ಪತ್ರ ಸಂ:ಎಲ್‌ಎನ್‌ಡಿ(ಎಸ್‌)ಸಿಆರ್‌:83:08-09, 
ದಿನಾಂಕ; 25.10.2008 


೧೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೬ 





ಕರ್ನಾಟಕ ಭೂ ಕಂದಾಯ 1964 ರ ಅಡಿಯಲ್ಲಿನ ಕಲಂ 681) ರಡಿಯಲ್ಲಿ ಹಾಗೂ ಕರ್ನಾಟಕ ಭೂ ಕಂದಾಯ 
ನಿಯಮಗಳು 1966ರ ಅಡಿಯಲ್ಲಿನ ನಿಯಮ 94ರ ಅಡಿಯಲ್ಲಿ 
ಬೆಂಗಳೂರು ದಕ್ಷಿಣ ತಾಲ್ಲೂಕು ಉತ್ತರಹಳ್ಳಿ ಹೋಬಳಿ ಗೊಲ್ಲಹಳ್ಳಿ ಗ್ರಾಮ ಸರ್ವೆ ನಂ:54 ರಲ್ಲಿ 0-21 ಗುಂಟೆ 
ಸರ್ಕಾರಿ ಗುಂಡು ತೋಪು ಜಮೀನನ್ನು ಅಗ್ನಿಶಾಮಕ ಠಾಣೆ ಕಟ್ಟಡ ನಿರ್ಮಾಣ ಮಾಡಲು ಜಮೀನು ಮಂಜೂರು ಕೋರಿದ್ದು 
ಸದರಿ ಜಮೀನಿನ ಮೇಲೆ ಸಾರ್ವಜನಿಕ ಅಥವಾ ಯಾವುದೇ ವ್ಯಕ್ತಿಯ:ಗಳ ಹಿತಾಸಕ್ತಿಯು ಇರುವುದಿಲ್ಲವೆಂದು ಪರಿಗಣಿಸಿ 
ಅದರಲ್ಲಿನ ಸಾರ್ವಜನಿಕ ಹಕ್ಕು ಹಿತಾಸಕ್ತಿಯನ್ನು ನಿವೃತ್ತಿಗೊಳಿಸಲು ನಿರ್ಧರಿಸಲಾಗಿದೆ. 
ಯಾವುದೇ ವ್ಯಕ್ತಿಯು ಅಥವಾ ವ್ಯಕ್ತಿಗಳು ಅಲ್ಲದೆ ಸಾರ್ವಜನಿಕರು ಸದರಿ ಜಮೀನಿನ ಸಾರ್ವಜನಿಕ ಹಕ್ಕನ್ನು 
ರದ್ದುಪಡಿಸುವುದರ ಬಗ್ಗೆ ತಮ್ಮದೇ ಆದ ಯಾವುದೇ ವಿಧವಾದ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 90 ದಿವಸಗಳೊಳಗಾಗಿ ಬೆಂಗಳೂರು ದಕ್ಷಿಣ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ಅಂತಹ ಆಕ್ಷೇಪಣೆಗಳನ್ನು 
ಸಲ್ಲಿಸಬಹುದಾಗಿದೆ. 
ತಹಶೀಲ್ದಾರ್‌ 
ಪಿ.ಆರ್‌. 476 ಬೆಂಗಳೂರು ದಕ್ಷಿಣ ತಾಲ್ಲೂಕು 
ಬೆಂಗಳೂರು 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾವಲಯ, ತುಮಕೂರು 
ತಿದ್ದುಪಡಿ 
ಪ್ರಕರಣ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ಗು-2) 36/05-06, ದಿನಾಂಕ: 6ನೇ ಅಕ್ಟೋಬರ್‌ 2008 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆಯು 
ಕಂಇ 52 ಭೂಸ್ವಾತು 2006 ದಿನಾ೦ಕ 22.12.2006 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂಸ್ವಾಧೀನ 
ಶಾಖೆ ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ 15.02.2007 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 
236 ರಿಂದ 241 ರವರೆಗೆ ಭಾಗ-6ರಲ್ಲಿ ಅಂಕಾಪುರ, ತ್ಯಾಗಟೂರು, ಸಾಗರನಹಳ್ಳಿ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ 
ಯೋಜನೆಗೆ ಭೂ ಸ್ವಾಧೀನಪಡಿಸಿರುವುದಾಗಿ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ನಿಟ್ಟೂರು 
ತಾಲ್ಲೂಕು: ಗುಬ್ಬಿ ಗ್ರಾಮ: ಅಂಕಾಪುರ, ತ್ಯಾಗಟೂರು 

ಸಾಗರನಹಳ್ಳಿ 
6(1)ರಂತೆ ಪ್ರಕಟವಾಗಿರುವುದು 6(1)ಗೆ ತಿದ್ದುಪಡಿಯಾಗಬೇಕಾಗಿರುವುದು 
ಕ್ರಸಂ ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 

ಗ್ರಾಮ : ಸಾಗರನಹಳ್ಳಿ 

38 32 ಮುಷ್ಟಿ 0-14 32 ಬಾಗಾಯ್ತು 0-14 
39 19/2 ಖುಷ್ಟಿ 0-02 19/2 ಬಾಗಾಯ್ತು 0-02 
40 31 ಖುಷ್ಟಿ 0-01 31 ಬಾಗಾಯ್ತು 0-01 
4] 22 ಮುಷ್ತಿ 0-03 22 ಬಾಗಾಯ್ತು 0-03 
4) 30 ಖುಷ್ಟಿ 0-08 30 ಬಾಗಾಯ್ತು 0-08 
43 26/3ಎ ಖುಷ್ಟಿ 0-03 26/3ಎ ಬಾಗಾಯ್ತು 0-03 





























ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 461 ಹೇಮಾವತಿ ನಾಲಾ ವಲಯ, ತುಮಕೂರು. 


